


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೫೦ ಬೆಂಗಳೂರು, ಗುರುವಾರ, ಆಗಸ್ಟ್‌ ೨೭, ೨೦೧೫ (ಭಾದ್ರಪದ ೫, ಶಕ ವರ್ಷ ೧೯೩೭) ಸಂಚಿಕೆ ೩೫ 
Volume 150 Bengaluru, Thursday, August 27, 2015 (Bhadrapada 5, Shaka Varsha 1937) Issue 35 
ಭಾಗ ೪ಎ 


ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, ರಾಜ್ಯದ 
ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ ಮೇರೆಗೆ ರಾಜ್ಯ ಸರ್ಕಾರವು 
ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು ರಾಜ್ಯಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ 
ನಿಯಮಗಳು ಹಾಗೂ ಕರ್ನಾಟಕ ಉಚ್ಛ ನ್ಯಾಯಾಲಯವು ಮಾಡಿದ ನಿಯಮಗಳು 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ; ಸಿಆಸುಇ 35 ಸೇಉನ್ಯಾ 2015 ಬೆಂಗಳೂರು, ದಿನಾಂಕ: 21-05-2015. 


ಕರ್ನಾಟಕ ಉಚ್ಛ ನ್ಯಾಯಾಲಯದ ಅಧಿಸೂಚನೆ ಸಂಖ್ಯೆ GOB(1)4(1/2015, ದಿನಾಂಕ 02-05-2015 ರನ್ವಯ ಹಾಗೂ ರಿಜಿಸ್ಟಾರ್‌ ಜನರಲ್‌, 


ಕರ್ನಾಟಕ ಉಚ್ಛ ನ್ಯಾಯಾಲಯ, ಬೆಂಗಳೂರು ಇವರ ಪತ್ರ ಸಂಖ್ಯೆ; GOB(1)4(1/2015, ದಿನಾ೦ಕ 02-05-2015 ರಲ್ಲಿ ಕೋರಿರುವಂತೆ, 'ಅಧ್ಯಕ್ಷಾಧಿಕಾರಿ 


1ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸೆಷನ್ಸ್‌ ನ್ಯಾಯಾಲಯ, ಚಿಕ್ಕಮಗಳೂರು ಇವರನ್ನು 30-05-2015 ರಿಂದ ಜಾರಿಗೆ ಬರುವಂತೆ ಹಾಗೂ ತ 
ಆದೇಶದವರೆಗೆ ಅಧ್ಯಕ್ಷಾಧಿಕಾರಿ, 


ಪ್ರಧಾನ ನ್ಯಾಯಾಧೀಶರು, ಕೌಟುಂಬಿಕ ನ್ಯಾಯಾಲಯ, ಚಿಕ್ಕಮಗಳೂರು ಈ ಹುದ್ದೆಯಲ್ಲಿ ಕರ್ನಾಟಕ ನಾಗರೀಕ ಸೇವಾ 
ನಿಯಮಾವಳಿಗಳ ನಿಯಮ 66 ರನ್ವಯ ಸಮವರ್ತಿ ಪ್ರಭಾರದಲ್ಲಿಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಡಾ: ಗೀತಾ ಎಲ್‌. 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-3) 


೧.೧, 415 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 34 ಸೇಉನ್ಯಾ 2015 ಬೆಂಗಳೂರು, ದಿನಾಂಕ: 21-05-2015. 
ಕರ್ನಾಟಕ ಉಚ್ಛ ನ್ಯಾಯಾಲಯದ ಅಧಿಸೂಚನೆ ಸಂಖ್ಯೆ GOB(1)4(1/2014, ದಿನಾ೦ಕ 02-05-2015 ರನ್ವಯ ಹಾಗೂ ರಿಜಿಸ್ಟಾರ್‌ ಜನರಲ್‌, 
ಕರ್ನಾಟಕ ಉಚ್ಛ ನ್ಯಾಯಾಲಯ, ಬೆಂಗಳೂರು ಇವರ ಪತ್ರ ಸಂಖ್ಯೆ; GOB(1)4(1/2014, ದಿನಾ೦ಕ 08-05-2015 ರಲ್ಲಿ ಕೋರಿರುವಂತೆ, ಅಧ್ಯಕ್ಷಾಧಿಕಾರಿ 


ಹೆಚ್ಚುವರಿ ಕೈಗಾರಿಕಾ ನ್ಯಾಯಾಧೀಕರಣ, ಬೆಂಗಳೂರು ಇವರನ್ನು 'ಅಧ್ಯಕ್ಷಾಧಿಕಾರಿ. ಕೈಗಾರಿಕಾ ನ್ಯಾಯಾಧೀಕರಣ, ಬೆಂಗಳೂರು (ಶ್ರೀ ಮಹಾದೇವೇಗೌಡ 


ಇವರ ಈ ಜೂ ತೆರವಾಗಲಿರುವ ಹುದ್ದೆ) ಈ ಹುದ್ದೆಗೆ ದಿನಾಂಕ: 30-05-2015 ರಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 66 ರನ್ವಯ ಸಮವರ್ತಿ ಪ್ರಭಾರದಲ್ಲಿಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಡಾ: ಗೀತಾ ಎಲ್‌. 
೧.೧. 416 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-3) 


(೧೩೨೯) 





೧೩೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೧೫ ಭಾಗ ೪ಎ 





ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಳ 435 ಪಿಎಂಎಸ್‌ 2014, ಬೆಂಗಳೂರು, ದಿನಾಂಕ: 01ನೇ ಜೂನ್‌, 2015. 

1872ರ ಭಾರತೀಯ ಕ್ರಿಶ್ಚಿಯನ್‌ ವಿವಾಹ ಕಾಯಿದೆಯ ಕಲಂ 09 ರನ್ವಯ ಪ್ರದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ 
ಭಾರತೀಯ ಕ್ರಿಶ್ಚಿಯನ್‌ ವಿವಾಹ (ಕರ್ನಾಟಕ) ನಿಯಮಗಳು 1961 ರಂತೆ ಪಾಸ್ಟರ್‌ ಕೆ.ಕೆ. ವರ್ಗೀಸ್‌, ಕ್ರಿಶ್ಚಿಯನ್‌ ಬಿಲಿವರ್ಸ್‌ ಪ್ರೇಯರ್‌ ಹಾಲ್‌, ದಂಟರಮಕ್ಕಿ, 
ಜ್ಯೋತಿನಗರ ಅಂಚೆ, ಚಿಕ್ಕಮಗಳೂರು - 577 102 ಇವರನ್ನು ಚಿಕ್ಕಮಗಳೂರು ಜಿಲ್ಲೆಗೆ ಸೀಮಿತಗೊಳಿಸಿ ಮೇಲಿನ ಕಾಯಿದೆಯಡಿಯ ಷರತ್ತಿಗೊಳಪಟ್ಟು 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಕ್ರಿಶ್ಚಿಯನ್‌ ಜನಾಂಗದ ವಿವಾಹ ವಿಧಿಯನ್ನು ನೆರವೇರಿಸಲು ಅನುಮತಿಯನ್ನು ನೀಡಿದೆ. 

ಸದರಿ ಕಾಯ್ದೆಯಡಿ ಪ್ರದತ್ತವಾಗಿರುವಂತೆ ಅರ್ಜಿದಾರನು ತಾವು ನೆರವೇರಿಸುವ ಪ್ರತಿ ವಿವಾಹದ ವಿವರಗಳನ್ನು ಕಡ್ಡಾಯವಾಗಿ ನೋಂದಣಿ 
ಮಹಾಪರಿವೀಕ್ಷಕರು ಹಾಗೂ ಮುದ್ರಾಂಕಗಳ ಆಯುಕ್ತರು, ಕರ್ನಾಟಕ, ಬೆಂಗಳೂರು (Inspector General of Registration and Commissioner for 
Stamps in Karnataka, Bengaluru) ಇವರಿಗೆ ಕಳುಹಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


P.R. 417 ಪ್ರಕಾಶ್‌ ವೈ.ಕೆ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಒಳಾಡಳಿತ ಇಲಾಖೆ (ರಹದಾರಿ ಮತ್ತು ವಿದೇಶಿಯರು). 


5.0.25 


ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಳ 432 ಪಿಎಂಎಸ್‌ 2014, ಬೆಂಗಳೂರು, ದಿನಾಂಕ: 01ನೇ ಜೂನ್‌, 2015. 


1872ರ ಭಾರತೀಯ ಕ್ರಿಶ್ಚಿಯನ್‌ ವಿವಾಹ ಕಾಯಿದೆಯ ಕಲಂ 09 ರನ್ವಯ ಪ್ರದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ 
ಭಾರತೀಯ ಕ್ರಿಶ್ಚಿಯನ್‌ ವಿವಾಹ (ಕರ್ನಾಟಕ) ನಿಯಮಗಳು 1961 ರಂತೆ ರೆವರೆಂಡ್‌ ವೈ ಆನಂದ, ತಂದೆ: ವೈ ಜಾನ್‌ ಸಿ.ಜಿ.ಎಸ್‌.ಸೆಂಟ್ರಲ್‌ ಚರ್ಚ್‌, 
ಸಾ: ಕಿಂದಿಕ್ಯಾಂಪ, ಯರಡೋಣ - 583229, ಗಂಗಾವತಿ ತಾ|, ಕೊಪ್ಪಳ ಜಿಲ್ಲೆ ಇವರನ್ನು ಕೊಪ್ಪಳ ಜಿಲ್ಲೆಗೆ ಸೀಮಿತಗೊಳಿಸಿ ಮೇಲಿನ ಕಾಯಿದೆಯಡಿಯ 
ಷರತ್ತಿಗೊಳಪಟ್ಟು ತಕ್ಷಣದಿ೦ದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಕ್ರಿಶ್ಚಿಯನ್‌ ಜನಾ೦ಗದ ವಿವಾಹ ವಿಧಿಯನ್ನು ನೆರವೇರಿಸಲು 
ಅನುಮತಿಯನ್ನು ನೀಡಿದೆ. 


ಸದರಿ ಕಾಯ್ದೆಯಡಿ ಪ್ರದತ್ತವಾಗಿರುವಂತೆ ಅರ್ಜಿದಾರನು ತಾವು ನೆರವೇರಿಸುವ ಪ್ರತಿ ವಿವಾಹದ ವಿವರಗಳನ್ನು ಕಡ್ಡಾಯವಾಗಿ ನೋಂದಣಿ 
ಮಹಾಪರಿವೀಕ್ಷಕರು ಹಾಗೂ ಮುದ್ರಾಂಕಗಳ ಆಯುಕ್ತರು, ಕರ್ನಾಟಕ, ಬೆಂಗಳೂರು (Inspector General of Registration and Commissioner for 
Stamps in Karnataka, Bengaluru) ಇವರಿಗೆ ಕಳುಹಿಸತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


೧.೧. 418 ಪ್ರಕಾಶ್‌ ವೈ.ಕೆ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಒಳಾಡಳಿತ ಇಲಾಖೆ (ರಹದಾರಿ ಮತ್ತು ವಿದೇಶಿಯರು). 


5.0.25 


ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಹೆಚ್‌ಡಿ 107 ಎಸ್‌ಎಸ್‌ಟಿ 2015 ಬೆ೦ಗಳೂರು, ದಿನಾಂಕ: 26-05-2015. 

ಗ್ರಾಮ ಪಂಚಾಯತ್‌ ಚುನಾವಣೆ-2015ರ ಪ್ರಯುಕ್ತ ಮತದಾನದ ಸಮಯದಲ್ಲಿ ಮಾದರಿ ನೀತಿ ಸಂಹಿತೆಯನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸುವ 
ಸಲುವಾಗಿ ಹಾಗೂ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಿಕೊಂಡು ಬರುವ ಹಿತದೃಷ್ಟಿಯಿಂದ ವಿಜಯಪುರ ಜಿಲ್ಲೆಯ ಗ್ರಾಮ ಪಂಚಾಯತಿ ಕ್ಷೇತ್ರಗಳಿಗೆ 
ಭಾರತೀಯ ದಂಡ ಪ್ರಕ್ರಿಯಾ ಸಂಹಿತೆ 1973(ಕೇಂದ್ರ ಕಾಯ್ದೆ ಸಂಖ್ಯೆ:2/974)ರ ಕಲಂ 21ರಡಿಯಲ್ಲಿ ಅಧಿಕಾರವನ್ನು ಚಲಾಯಿಸಿ, ಈ ಕೆಳಕಂಡ ಪಟ್ಟಿಯ 
ಕಲಂ(2)ರಲ್ಲಿ ಸೂಚಿಸಿರುವ ಅಧಿಕಾರಿಗಳನ್ನು ಚುನಾವಣೆ ಪ್ರಕ್ರಿಯೆ ಮುಗಿಯುವವರೆಗೆ ಅವರ ಹೆಸರಿನ ಮುಂದೆ ಸೂಚಿಸಿದ ಕ್ಷೇತ್ರದ ವ್ಯಾಪ್ತಿಗೆ ವಿಶೇಷ 
ಕಾರ್ಯನಿರ್ವಾಹಕ ದಂಡಾಧಿಕಾರಿಗಳನ್ನಾಗಿ (Sectoral Magistrate) ಕಲ೦(3)ರಲ್ಲಿ ನಮೂದಿಸಿರುವ ಕ್ಷೇತ್ರ ವ್ಯಾಪ್ತಿಗೆ ಒಳಪಟ್ಟು ನೇಮಿಸಿದೆ. 














ಗ್ರಾಮ 
ಅ. ೨ 
ಅಧಿಕಾರಿಯ ಹೆಸರು ಹಾಗೂ ಹುದ್ದೆ ಗ್ರಾಮ ಪಂಚಾಯತ ಹೆಸರು ಪಂಚಾಯತಗಳ 
ನಂ ಸಂಖ್ಯೆ 
1 2 3 4 
ವಿಜಯಪುರ 
1 ಶ್ರೀ. ರಾಮನಗೌಡ ಕನ್ನೋಳ್ಳಿ ಹೊನಗನಹಳ್ಳಿ, ಕಾರಜೋಳ, ಕಾಖಂಡಕಿ, ಹಲಗಣಿ: ಕಂಬಾಗಿ, 16 
ಜಿಲ್ಲಾ ಸಮಾಜ ಕಲ್ಮಾಣಾಧಿಕಾರಿಗಳು, ಮಮದಾಪೂರ, ಗುಣದಾಳ, ಬೋಳಚಿಕ್ಕಲಕಿ.ದೇ.ಗೆಣ್ಣೂರ, ಜೈನಾಪುರ, 
ವಿಜಯಪುರ 9480843025 ಹೊಸೂರ, ಸಾರವಾಡ, ನಿಡೋಣಿ, ಬಬಲೇಶ್ವರ, ಅರ್ಜುಣಗಿ, ಕುಮಠ 










































































ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೧೫ ೧೩೩೧ 
ಅ ಗಾಮ 
ಅಧಿಕಾರಿಯ ಹೆಸರು ಹಾಗೂ ಹುದ್ದೆ ಗ್ರಾಮ ಪಂಚಾಯತ ಹೆಸರು ಪಂಚಾಯತಗಳ 
ನಂ ಸಂಖ್ಯೆ 
1 2 3 4 
2 ಶ್ರೀ. ಚಂದ್ರಶೇಖರ ಚವ್ಹಾಣ ತೊರವಿ, ತಾಜಘೂರ.ಎಚ್‌.ತಿಕೋಟಾ, ಕೊಟ್ಯಾಳ, ಹೊನವಾಡ, 16 
ಕಾರ್ಯನಿರ್ವಾಹಕ ಅಭಿಯಂತರರು, ಬಾಬಾನಗರ, ಬಿಜ್ಜರಗಿ, ಕನಮಡಿ, ಘೊಣಸಗಿ, ಟಕ್ಕಳಗಿ, ಜಾಲಗೇರಿ, 
ಸಣ್ಣ ನೀರಾವರಿ ಇಲಾಖೆ, ಲೋಹಗಾಂವ, ಸಿದ್ಧಾಪೂರ.ಕೆ, ಅರಕೇರಿ, ಬರಟಗಿ, ಜುಮನಾಳ 
ವಿಜಯಪುರ 9448708120 
3 ಶ್ರೀ. ಸಂತೋಷ್‌ ಇನಾಮದಾರ ಕನ್ನೂರ, ತಿಡಗುಂದಿ, ಮಖಣಾಪೂರ, ಜಂಬಗಿ(ಆ), ನಾಗಠಾಣ, 16 
ಉಪ ನಿರ್ದೇಶಕರು, ತೋಟಗಾರಿಕೆ ಆಹೇರಿ(ಜ), ಅಲಿಯಾಬಾದ, ಐನಾಪೂರ, ಮಧಬಾವಿ, ಹೊನ್ನುಟಗಿ. 
ಇಲಾಖೆ, ಹಡಗಲಿ, ಶಿವಣಗಿ, ಹೆಗಡಿಹಾಳ, ಹಿಟ್ನಳ್ಳಿ, ಗುಣಕಿ, ಕುಮಟಗಿ 
ವಿಜಯಪುರ 9448999232 
ಒಟ್ಟು 48 
ಬ. ಬಾಗೇವಾಡಿ 
4 | ಶ್ರೀ ಹಾಲಳ್ಳಿ ಜಂಟಿ ನಿರ್ದೇಶಕರು ಉಕ್ಕಲಿ, ಯರನಾಳ, ಮಸಬಿನಳ ಇಂಗಳೇಶ್ವರ, ಡೋಣೂರ, 12 
ಜಿಲ್ಲಾ ಕೈಗಾರಿಕಾ ಕೇಂದ್ರ ವಿಜಯಪುರ ದಿಂಡವಾರ, ಕುದರಿಸಾಲವಾಡಗಿ ಹೂವಿನಹಿಪ್ಪರಗಿ, ಹುಣಶ್ಕಾಳ 
9901175330 ಪಿ.ಬಿ. ಮುತ್ತಗಿ, ಮಣ್ಣೂರು, ಹೆಬ್ಬಾಳ 
5 | ಶ್ರೀ ಸಿ.ಬಿ. ಪಾಟೀಲ ಸಾತಿಹಾಳ, ಮಾರ್ಕಬ್ಬಿನಹಳ್ಳಿ, ಯಾಳವಾರ ಸಾಸನೂರ, ವಡವಡಗಿ, 14 
ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿಗಳು ಬ್ಯಾಕೋಡ, ನರಸಲಗಿ, ಕಣಕಾಲ, ಇಟಗಿ, ಆಲಮಟ್ಟಿ, ಬೇನಾಳ ಆರ್‌.ಸಿ. 
ವಿಜಯಪುರ 9482875465 ಬೀರಲದಿನ್ನಿ, ವಂದಾಲ ಗೋಳಸಂಗಿ 
6 | ಶ್ರೀ ಎಸ್‌.ಬಿ. ಕಂಕಣವಾಡಿ ರೋಣಿಹಾಳ, ಮಲಫಾಣ, ಮುಳವಾಡ, ಕೂಡಗಿ, ಮಸೂತಿ, ತೆಲಗಿ, 12 
ಉಪ ನಿರ್ದೇಶಕರು ಆಹಾರ ಮತು ನಾಗರಿಕ ಹಣಮಾಪೂರ, ಅರಷಣಗಿ, ಚಿಮ್ಮಲಗಿ, ಸಿದ್ಧನಾಥ ಆರ್‌.ಸಿ, ತಳೇವಾಡ, 
ಸರಬರಾಜು ಇಲಾಖೆ ವಿಜಯಪುರ ಗಣಿ ಆರ್‌.ಸಿ. 
9449614907 
ಒಟ್ಟು 38 
ಮುದ್ದೇಬಿಹಾಳ 
7 | ಶ್ರೀ ದೊಡಮನಿ ಜಿಲ್ಲಾ ಅಲ್ಪಸಂಖ್ಯಾತರ ತುಂಬಗಿ, ಭಂಟನೂರ, ಕೊಡಗಾನೂರ, ಹಿರೂರ, ಕೊಣ್ಣೂರ ಬಿ. 17 
ಕಲ್ಯಾಣಾಧಿಕಾರಿಗಳು, ವಿಜಯಪುರ ಸಾಲವಾಡಗಿ, ಮಿಣಜಗಿ ಮಡಿಕೇಶ್ವರ, ಅ.ಸೋಮನಾಳ, ಭಾವೂರ, 
9449064799 ಮೂಖಿಹಾಳ, ಢವಳಗಿ, ರೂಡಗಿ, ಬಸರಕೋಡ, ಬಿದರಕುಂದಿ, 
ಕವಡಿಮಟ್ಟಿ, ಬೊಮ್ಮನಹಳ್ಳಿ 
8 | ಡಾ| ಆರ್‌.ಸಿ. ಕಮತ ಹಡಲಗೇರಿ, ಹುಲ್ಲೂರ, ಕಾಳಗಿ, ಯುರರುರಿ, ಹಿರೀಮುರಾಳ, 13 
ಉಪ ಕಾರ್ಯದರ್ಶಿಗಳು, ಜಿಲ್ಲಾ ಪಂಚಾಯತಿ | ನಾಗಬೇನಾಳ, ಕೋಳೂರ ತಂಗಡಗಿ ಆಲೂರ, ಬಿಜ್ಜೂರ 
ವಿಜಯಪುರ 9480857001 ರಕ್ಕಸಗಿಕು೦ಟೋಜಿ, ನಾಗರಬೆಟ್ಟ 
ಒಟ್ಟು 30 
ಇಂಡಿ 
9 | ಶ್ರೀ ಎಸ್‌.ಸಿ. ಉಪ್ಪಾರ, ಉಪ ನಿರ್ದೇಶಕರು, ಉಮರಜ, ನೀವರಗಿ, ರೇವತಗಾಂವ, ಹತ್ತಳ್ಳಿ ಉಮರಾಣಿ, 17 
ರೇಷ್ಮೆ ಇಲಾಖೆ ವಿಜಯಪುರ 9449457732 ಲೋಣಿ.ಬಿಕೆ ಚಡಚಣ ದೇವರನಿಂಬರಗಿ, ಬರಡೋಲ, ದೂಳಖೇಡ, 
ಹಲಸಂಗಿ, ಹಿಂಗಣಿ, ರುಳಕಿ, ಜಿಗಜಿವಣಗಿ, ಇಂಚಗೇರಿ, ಹಡಲಸಂಗ, 
ನಂದರಗಿ 
10 | ಶ್ರೀ ಮೋಹನ ಹಿರಿಯ ಭೂವಿಜ್ಞಾನಿಗಳು ಕೊಳೂರಗಿ, ಹೊರ್ತಿ, ಬಸನಾಳ, ನಿಂಬಾಲ. ಕೆ.ಡಿ. ಅಥರ್ಗಾ, ಬಳ್ಳೊಳ್ಳಿ, 17 





(ಗಣಿ ಭೂಗರ್ಭ ಇಲಾಖೆ) ವಿಜಯಪುರ 
88922733749, 8867626503 





ಕಪನಿಂಬರಗಿ, 
ತಡವಲಗಾ, 
ಚಿಕ್ಕಬೇವನೂರ 


ಚೌಡಿಹಾಳ, 
ಪಡನೂರ 


ಬಬಲಾದ, 
ಅಹೀರಸಂಗ, 


ಅಂಜುಟಗಿ, 
ಬತಗುಣಕಿ, 


ಹಂಜಗಿ, 
ಲಚ್ಯಾಣ, 


























೧೩೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೧೫ ಭಾಗ ೪ಎ 
ಅ ನು 
ಅಧಿಕಾರಿಯ ಹೆಸರು ಹಾಗೂ ಹುದ್ದೆ ಗ್ರಾಮ ಪಂಚಾಯತ ಹೆಸರು ಪಂಚಾಯತಗಳ 
ಸಂ ಸಂಖ್ಯೆ 
1 2 3 4 
11 | ಶ್ರೀ ಮನೋಹರ ಎಂ. ಗುಬ್ಬೇವಾಡ, ಅಗರಖೇಡ, ಅಲೂರ, ಇಂಗಳಗಿ, ಹಿರೀಬೇವನೂರ, 17 
ಕಾರ್ಯ ನಿರ್ವಾಹಕ ಅಭಿಯಂತರರು ಖೆಡಗಿ, ಲಾಳಸಂಗಿ, ಸಾಲೋಟಗಿ.ನಾ.ಕೆ.ಡಿ.ಮಿರಗಿ, ಅರ್ಜಿಣಗಿ.ಬಿ.ಕೆ. 
ರಾಷ್ಟೀಯ ಹೆದ್ದಾರಿ ವಿಜಯಪುರ ಶೀರಶ್ಯಾಡ, ಸಂಗೋಗಿ, ಮಸಳಿ.ಬಿ.ಕೆ. ತಾಂಬಾ ತೆನಿಹಳ್ಳಿ, ಬೆನಕನಹಳ್ಳಿ, 
94498831433 ರೂಗಿ 
ಒಟ್ಟು 51 





ಸಿಂದಗಿ 





12 


ಶ್ರೀ ಆರ್‌.ವ್ಹಿ. ಬಿದರಹಳ್ಳಿ 

ಕಾರ್ಯ ನಿರ್ವಾಹಕ ಅಭಿಯಂತರರು 
ಪಂಚಾಯತ್‌ರಾಜ್‌ ಇಂಜನೀಯರಿಂಗ್‌ 
ವಿಭಾಗ ವಿಜಯಪುರ 9448393412 


ಚಾಂದಕವಟೆ, ಬಂದಾಳ, ರಾಂಪೂರ. ಪಿ.ಎ ಕೋರಳ್ಳಿ. ಬಳಗಾನೂರ, 
ರಾಮನಹಳ್ಳಿ, ಹಿಕ್ಕನಗುತ್ತಿ, ಕಡಣಿ, ದೇವಣಗಾಂವ, ಹಿಟ್ನಳ್ಳಿ, ಚಿಕ್ಕರೂಗಿ, 
ಮೂಲಸಾವಳಗಿ, ಹರನಾಳ, ಚಟ್ಟರಕಿ 


14 





13 


ಶ್ರೀ ಬಿ. ಮಂಜುನಾಥ 
ಜಂಟಿ ನಿರ್ದೇಶಕರು ಕೃಷಿ ಇಲಾಖೆ 
ವಿಜಯಪುರ 7259004743 


ಮಲಫಾಣ, ದೇವರನಾವದಗಿ, ಬಮ್ಮನಹಳ್ಳಿ, ಕಕ್ಕಳಮೇಲಿ, ಬಗಲೂರ, 


ಮೋರಟಗಿ, ಗಬಸಾವಳಗಿ, ಯರಗಲ್‌, ಬಿ.ಕೆ. ನಾಗಾವಿ ಬಿಕೆ. 
ಸುಂಗಠಾಣ, ಯಂಕಂಚಿ, ಗೋಲಗೇರಿ, ಹೊನ್ನಳ್ಳಿ, ಹಲಗೋಡ 
ಬ್ಯಾಕೋಡ 


15 





14 








ಶ್ರೀ ಎಸ್‌. ಶ್ರೀನಿವಾಸ ಉಪ ನಿರ್ದೇಶಕರು 
ಹ್ಯಾಂಡಲೂಮ್ಸ್‌, ವಿಜಯಪುರ 





ಮಣೂರ, ಜಾಲವಾದ, ಕೋಡಗೂಳಿ, ಹಂದಿಗನೂರ, ಕೋರವಾರ, 
ಕಲಕೇರಿ, ಹುಣಶ್ಯಾಳ, ಅಸ್ಥಿ, ಬೆಕಿನಾಳ, ಕನ್ನೋಳ್ಳಿ. ಕೋಕಟನೂರ, 





14 





94484234426 ಗುಬ್ಬೇವಾಡ, ಕೆರುಟಗಿ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
೧.೧. 414 ಗೋವಿಂದಸ್ವಾಮಿ 
ಡ್‌್‌ 
5,025 ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಒಳಾಡಳಿತ ಇಲಾಖೆ. (ಕಾನೂನು ಮತ್ತು ಸುವ್ಯವಸ್ಥೆ) 


ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ ಸಚಿವಾಲಯ 
ಕು. 


ತಿದ್ದುಪಡಿ ಆದೇಶ 


ಸಂಖ್ಯೆ: ಅಪಜೀ 80 ಅಅಸೇ 2014 ಬೆಂಗಳೂರು, ದಿನಾಂಕ: 22-05-2015. 


ದಿನಾಂಕ: 19-01-2015ರ ಸೇರ್ಪಡೆ ಅಧಿಸೂಚನೆ ಸಂಖ್ಯೆ: ಅಪಜೀ 80 ಅಅಸೇ 2014ರಲ್ಲಿನ ಕ್ರಮ ಸಂಖ್ಯೆ: 200 ಹಾಗೂ 201ರ 
ಶ್ರೀಮತಿ ರತ್ನವ್ವ ಟಿ ಕಜ್ಜರಿ ಹಾಗೂ ಶ್ರೀಮತಿ ಶಾಂತವ್ವ ಕೆ ಲಮಾಣಿ ರವರ ಕಲಂ 5ರಲ್ಲಿನ ಸೇವೆಗೆ ಸೇರಿದ ದಿನಾಂಕ: 01-04-1997 ಹಾಗೂ 
01-04-1997ರ ಬದಲಾಗಿ ಅನುಕ್ರಮವಾಗಿ ದಿನಾಂಕ: 01-04-1987 ಹಾಗೂ 01-07-1989 ಎಂದು ತಿದ್ದುಪಡಿ ಓದಿಕೊಳ್ಳತಕ್ಕದ್ದು. 


೧.೧ 425 


5.0.50 


ಪರಿಹಾರ ಸಮಿತಿ” ಯನ್ನು ಈ ಕೆಳಗಿನಂತೆ ರಚಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಹೆಚ್‌.ಸಿ. ರಾಜೇಂದ್ರಕುಮಾರ್‌ 


ಸರ್ಕಾರದ ಅಧೀನ ಕಾರ್ಯದರ್ಶಿ (ಸೇವೆಗಳು) 
ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ 


ಕಾರ್ಮಿಕ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಕಾಇ 14 ಕಾಬಾಸೇ 2014 ಬೆಂಗಳೂರು, ದಿನಾಂಕ: 30-05-2015. 


ಪರಿಸರ (ಸಂರಕ್ಷಣೆ) ಅಧಿನಿಯಮ 1986ರ ಅಡಿಯಲ್ಲಿ ರೂಪಿಸಿರುವ ಕೆಮಿಕಲ್‌ ಅಕ್ಷಿಡೆಂಟ್‌ (ಎಮರ್ಜೆನ್ಸಿ ಪ್ಲಾನಿಂಗ್‌, ಪ್ರಿಪೇರ್ಡ್‌ನೆಸ್‌ ಅಂಡ್‌ 
ರೆಸ್ಬಾನ್ಸ) ನಿಯಮಾವಳಿ 1996ರ ನಿಯಮ 8ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಸರ್ಕಾರವು ಮಂಡ್ಯ ಜಿಲ್ಲೆಗೆ ಸಂಬಂಧಿಸಿದಂತೆ “ಜಿಲ್ಲಾ ಬಿಕ್ಕಟ್ಟು 



















































































ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೧೫ ೧೩೩೩ 
| ಜಿಲ್ಲಾಧಿಕಾರಿಗಳು, ಮಂಡ್ಯ ಜಿಲ್ಲೆ, ಮಂಡ್ಯ ಅ ಸ್ಯಕ್ಷರು 
2 ಸೂಪರಿಟೆಂಡೆಂಟ್‌ ಆಫ್‌ ಪೋಲೀಸ್‌, ಮಂಡ್ಯ ಸದಸ್ಯರು 
3 ಹೆಚ್ಚುವರಿ ಜಿಲ್ಲಾಧಿಕಾರಿಗಳು (ತುರ್ತು ಪರಿಸ್ಥಿತಿ ಘೋಷಣೆ), ಮಂಡ್ಯ ಸದಸ್ಯರು 
4 ಸಹಾಯಕ ಆಯುಕ್ತರು, ಮಂಡ್ಯ ಉಪವಿಭಾಗ ಸದಸ್ಯರು 
5 ಡೆಪ್ಯುಟಿ ಸೂಪರಿಟೆಂಡೆಂಟ್‌ ಆಫ್‌ ಪೋಲೀಸ್‌, ಮಳವಳ್ಳಿ ಸದಸ್ಯರು 
6 ಜಿಲ್ಲಾ ಕಮಾಂಡೆಂಟ್‌, ಗೃಹರಕ್ಷಕ ದಳ, ಮಂಡ್ಯ ಸದಸ್ಯರು 
7 ಜಿಲ್ಲಾ ಅಗ್ನಿಶಾಮಕ ಅದಿಕಾರಿ, ಮಂಡ್ಯ ಸದಸ್ಯರು 
8 ಸಹಾಯಕ ನಿರ್ದೇಶಕರು, ಮಾಹಿತಿ ಇಲಾಖೆ, ಮಂಡ್ಯ ಸದಸ್ಯರು 
9 ಜಿಲ್ಲಾ ಆರೋಗ್ಯ ಅಧಿಕಾರಿ, ಮಂಡ್ಯ ಸದಸ್ಯರು 
10 ಜಂಟಿ ನಿರ್ದೇಶಕರು, ತೋಟಗಾರಿಕೆ ಇಲಾಖೆ, ಮಂಡ್ಯ ಸದಸ್ಯರು 
1] ಕಾರ್ಯಕಾರಿ ಅಭಿಯಂತರರು ಪಂಚಾಯತ್‌ ರಾಜ್‌ ಇಂಜಿನಿಯರಿಂಗ್‌ ಇಲಾಖೆ, ಮಂಡ್ಯ ಸದಸ್ಯರು 
12 ಆಯುಕ್ತರು ಮುನಿಸಿಪಲ್‌ ಕಾರ್ಪೋರೇಷನ್‌, ಮಂಡ್ಯ ಸದಸ್ಯರು 
13 ಪ್ರಾದೇಶಿಕ ಸಾರಿಗೆ ಅಧಿಕಾರಿ, ಮಂಡ್ಯ ಸದಸ್ಯರು 
14 ಪರಿಸರ ಅಧಿಕಾರಿ, ಕೆಎಸ್‌ಪಿಸಿಟಿ, ಮಂಡ್ಯ ಸದಸ್ಯರು 
15 ಅಧ್ಯಕ್ಷರು, ಕೈಗಾರಿಕಾ ಸ೦ಗ, ಸೋಮನಹಳ್ಳಿ ಕೈಗಾರಿಕಾ ಪ್ರದೇಶ, ಮದ್ದೂರು-571 428, ಮಂಡ್ಯ ಸದಸ್ಯರು 
16 ಘಟಕ ಮುಖ್ಯಸ್ಥರು, ಮೆ॥ ಎವರ್‌ರೆಡಿ ಇಂಡಸ್ಟ್ರೀಸ್‌ ಇಂಡಿಯಾ ಲಿ. ನಂ. 73, ಸೋಮನಹಳ್ಳಿ ಸದಸ್ಯರು 
ಕೈಗಾರಿಕಾ ಪ್ರದೇಶ, ಮದ್ದೂರು-571428, ಮಂಡ್ಯ 
17 Occupational Safety & Health Experts : 
a) Chief Safety Officers M/s Shahi Exports Pvt, Ltd., Plot No. 44-51, Sy NO. 170-179 & 181, Gejialagere 
Industrial Area, Maddur -571428 Mandya 
b) Medical Officer, M/s Sree Chamundeshwri Sugars Ltd., K M Doddi, Bharathinagara, Maddur -571 422 
Mandya. 
c) Professor & Head if the Dept., Dept of Chemistry, PES College of Engineering, Mandya-571401 
d) Head of the Dept., Dept of Community Medicine, Mandya Institute of Medical Sciences, Ashoknagar, 
Mandya. 
18 ಡೆಪ್ಯೂಟಿ ಕಂಟ್ರೋಲರ್‌ ಆಫ್‌ ಎಕ್ಸ್‌ಪ್ಲೋಸಿವ್ಸ್‌ ಮಂಗಳೂರು ಸದಸ್ಯರು 
19 ಕಾರಾನೆಗಳ ಸಹಾಯಕ ನಿರ್ದೇಶಕರು, ಮೈಸೂರು ವಿಭಾಗ-2, ಮೈಸೂರು ಸದಸ್ಯ 
ಕಾರ್ಯದರ್ಶಿ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
P.R 439 ಬೋರಯ್ಯ 


S.C.50 


ಸರ್ಕಾರದ ಅಧೀನ ಕಾರ್ಯದರ್ಶಿ, 


(ಕಾರ್ಲ್ಯಾನೆ & ಬಾಯ್ದರುಗಳು) ಕಾರ್ಮಿಕ ಇಲಾಖೆ. 


ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಹೆಚ್‌ಡಿ 107 ಎಸ್‌ಎಸ್‌ಟಿ 2015 ಬೆ೦ಗಳೂರು, ದಿನಾಂಕ: 29-05-2015. 


ಗ್ರಾಮ ಪಂಚಾಯತ್‌ ಚುನಾವಣೆ-2015ರ ಪ್ರಯುಕ್ತ ಮತದಾನದ ಸಮಯದಲ್ಲಿ ಮಾದರಿ ನೀತಿ ಸಂಹಿತೆಯನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸುವ 


ಸಲುವಾಗಿ ಹಾಗೂ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಿಕೊ೦ಡು ಬರುವ ಹಿತದೃಷ್ಟಿಯಿಂದ ಬಾಗಲಕೋಟೆ ಜಿಲ್ಲೆಯ ಗ್ರಾಮ ಪಂಚಾಯಿತಿ 
ಕ್ಷೇತ್ರಗಳಿಗೆ ಭಾರತೀಯ ದಂಡ ಪ್ರಕ್ರಿಯಾ ಸಂಹಿತೆ 1973 ( ಕೇಂದ್ರ ಕಾಯ್ದೆ ಸಂಖ್ಯೆ: 2/974)ರ ಕಲಂ 21ರಡಿಯಲ್ಲಿ ಅಧಿಕಾರವನ್ನು ಚಲಾಯಿಸಿ, ಈ 
ಕೆಳಕಂಡ ಪಟ್ಟಿಯ ಕಲಂ(2)ರಲ್ಲಿ ಸೂಚಿಸಿರುವ ಕ್ಷೇತ್ರದ ವ್ಯಾಪ್ತಿಗೆ ವಿಶೇಷ ಕಾರ್ಯನಿರ್ವಾಹಕ ದಂಡಾಧಿಕಾರಿಗಳನ್ನಾಗಿ (Sectoral Magistrate) ಕಲ೦(3)ರಲ್ಲಿ 
ನಮೂದಿಸಿರುವ ಕ್ಷೇತ್ರ ವ್ಯಾಪ್ತಿಗೆ ಒಳಪಟ್ಟು ನೇಮಿಸಿದೆ. 



































೧೩೩೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೧೫ ಭಾಗ ೪ಎ 
ಕ್ರಮ | ಸೆಕ್ಟರ್‌ ಮ್ಯಾಜಿಸ್ಟೆಟ್‌ ಹೆಸರು ಮತ್ತು 
ಸಂ ತ ತಾಲ್ಲೂಕಿನ ಹೆಸರು ಹಾಗು ವಹಿಸಿಕೊಡಲಾದ ಗ್ರಾಮಪಂಚಾಯತಿ ವ್ಯಾಪ್ತಿ ಮತ್ತು ಹೆಸರು | ಮೊಬೈಲ್‌ ನಂ. 
ಗ್‌. 
[a] 
1 | ಶ್ರೀಮತಿ ಪದ್ಮ ಬಸವಂತಪ್ಪ ಕೆಎಎಸ್‌, | ಬಾಗಲಕೋಟೆ ತಾಲ್ಲೂಕು 9986414620 
ವಿಶೇಷ ಜಿಲ್ಲಾಧಿಕಾರಿಗಳು ಹಾಗೂ 1) ನೀರಲಕೇರಿ 2) ಶಿಗಿಕೇರಿ 3) ಶಿರೂರ 4) ನೀಲಾನಗರ 5) ಭಗವತಿ 6) ಹಳ್ಳೂರ 
ಸಮೂಹ ವ್ಯವಸ್ಥಾಪಕರು 7) ಬೆನಕಟ್ಟ 8) ಬೇವೂರ 9) ಬೇವಿನಮಟ್ಟ 10) ಕಲಾದಗಿ 1) ಖಜ್ಜಿಡೋಣಿ 
ಬಾಗಲಕೋಟೆ 12) ತುಳಸಿಗೇರಿ 13) ದೇವನಾಳ 14) ಚಿಕ್ಕಶೆಲ್ಲಿಕೇರಿ 15) ಯಡಹಳ್ಳಿ 
2 (ಶ್ರೀ ಎಸ್‌.ಎಸ್‌. ಸೋಮನಾಳ ಬಾಗಲಕೋಟೆ ತಾಲ್ಲೂಕು 9448336439 
ಕೆಎಎಸ್‌, ಯೋಜನಾ ನಿರ್ದೇಶಕರು, | 16) ಗದ್ದನಕೇರಿ 17) ಸಿಮಿಕೇರಿ 18) ಮುರನಾಳ 19) ಕದಾಂಪೂರ 
ನಗರಾಭಿವೃದ್ಧಿ ಕೋಶ ಬಾಗಲಕೋಟೆ. | 20) ನಾಯನೇಗಲಿ 21) ಹೊಸೂರ 22) ಸುತಗುಂಡಾರ 23) ಚಿಕ್ಕಮ್ಯಾಗೇರಿ 
24) ಹಿರೇಗುಳಬಾಳ 25) ಬೆಣ್ಣೂರ 26) ಬಿಲ್‌ ಕೆರೂರ 27) ತಿಮ್ಮಾಪೂರ 
28) ರಾಂಪೂರ 29) ಮುಗಳೊಳ್ಳಿ 30) ಕಡ್ಡಿಮಟ್ಟ 
3 | ಶ್ರೀ ಅಮರೇಶ ನಾಯಕ ಬದಾಮಿ ತಾಲ್ಲೂಕು 9480851001 
ಉಪ ಕಾರ್ಯದರ್ಶಿಗಳು 1) ಸೂಳೀಕೇರಿ 2) ಮಂಗಳೂರು 3) ನಂದಿಕೇಶ್ವರ 4) ಪಟ್ಟದಕಲ್ಲ 
ಜಿಲ್ಲಾ ಪಂಚಾಯತ್‌, ಬಾಗಲಕೋಟೆ | 5) ನಾಗರಾಳ ಎಸ್‌ ಪಿ 6) ಹಳದೂರ 7) ಪರ್ವತಿ 8) ಲಾಯದಗುಂದಿ 
9) ಕೋಟೆಕಲ್‌ 10) ಕೆಲವಡಿ 11) ಕಟಗೇರಿ 12) ಜಮ್ಮನಕಟ್ಟೆ 
13) ಹಂಸನೂರ 14) ಆಡಗಲ್‌ 15) ಹಲಕುರ್ಕಿ 16) ಹುಲ್ಲಿಕೇರಿ 
17) ಕೆಂದೂರ 18) ಹಂಗರಗಿ 19) ಹಾನಾಪೂರ ಎಸ್‌ ಪಿ 20) ಮಂಗಳಗುಡ್ಡ 
21) ನರಸಾಪೂರ 
4 | ಶ್ರೀ ವಿಎಸ್‌. ಹಿರೇಮಠ ಬದಾಮಿ ತಾಲ್ಲೂಕು 9480851002 
ಯೋಜನಾ ನಿರ್ದೇಶಕರು ಡಿಆರ್‌ಡಿಎ | ))) ಹೂಲಗೇರಿ 23) ನೀರಬೂದಿಹಾಳ 24) ಅನವಾಲ 
ಜಿಲ್ಲಾ ಪಂಚಾಯತ್‌ ಬಾಗಲಕೋಟೆ | 25) ಫಕೀರಬೂದಿಹಾಳ 26) ನೀರಲಕೇರಿ 27) ಕಾಕನೂರ 28) ಕುಳಗೇರಿ 
29) ಮಮಟಗೇರಿ 30) ಮುಷ್ಠಿಗೇರಿ 31) ನೀಲಗುಂದ 32) ಕಿತ್ತಲಿ 33) ಹೆಬ್ಬಳ್ಳಿ 
34) ಮುತ್ತಲಗೇರಿ 35) ಚೊಳಚಗುಡ್ಡ 36) ಕಾತರಕಿ 37) ಬೇಲೂರ 
38) ಜಾಲಿ ಹಾಳ 39) ಹೂಸೂರ 40) ಹಾಲಿಗೇರಿ 41) ಕೈನಕಟ್ಟಿ 
42) ಆಲೂರ ಎಸ್‌.ಕೆ 
5 ಡಾ| ಶರಣಪ್ಪ, ಕೆಎಎಸ್‌. ಹುನಗುಂದ ತಾಲ್ಲೂಕು 9448949094 
ವಿಶೇಷ ಭೂಸ್ವಾಧೀನಾಧಿಕಾರಿಗಳು 20) ಕರಡಿ 21) ನಂದವಾಢಗಿ 22) ಕಂದಗಲ್‌ 23) ಹಿರೇಓತಗೇರಿ 
ಕೃಮೇ.ಯೋ. ಬಾಗಲಕೋಟೆ 24) ಹಿರೇಸಿಂಗನಗುತ್ತಿ 25) ಹಿರೇಕೊಡಗಲಿ 26) ಚಿಕ್ಕಕೊಡಗಲಿ 
27) ಬಲಕುಂದಿ 28) ಗೊರಬಾಳ 29) ಜಂಬಲದಿನ್ನಿ 30) ಬೂದಿಹಾಳ ಎಸ್‌.ಕೆ 
31) ಬಿಂಜವಾಡಗಿ 32) ಅಮರಾವತಿ 33) ಧನ್ನೂರ 34) ಮರೋಳ 
35) ಹಾವರಗಿ 
36) ಬಿಸಲದಿನ್ನಿ 37) ಕೂಡಲಸಂಗಮ 
6 ಶ್ರೀ ರವೀಂದ್ರ ಕರಲಿಂಗನ್ನವರ ಕೆ.ಎ.ಸ್‌ | ಜಮಖಂಡಿ ತಾಲ್ಲೂಕು 9986047290 
ಪುನರ್‌ವಸತಿ ಅಧಿಕಾರಿಗಳು 22) ಅಸಂಗಿ 23) ಚಿಮಡ 24) ಗೊಲಬಾವಿ 25) ಹಳಿಂಗಳಿ 
೬ 
ಕೃಮೇ.ಯೋ ಜಮಖಂಡಿ 26) ಹನಗಂಡಿ 27) ಹಿಪ್ಪರಗಿ 28) ಹುನ್ನೂರ 29) ಜಗದಾಳ 30) ಕಡಪಟ್ಟಿ 
31) ಕುಲಹಳ್ಳಿ 32) ಮದರಖಂಡಿ 33) ನಾವಲಗಿ 34) ಸಸಾಲಟ್ಟಿ 
35) ತಮದಡ್ಡಿ 36) ಯಲ್ಲಟ್ಟ 37) ಹುಲ್ಕಾಳ 38) ಸಿದ್ದಾಪೂರ 
7 | ಶ್ರೀ ರುದ್ರೇಶ, ಕೆಎಎಸ್‌ ಮುಧೋಳ ತಾಲ್ಲೂಕು 8277233377 
ಪೌರಾಯುಕ್ತರು, ನಗರಸಭೆ ) ಸೈದಾಪೂರ 2) ಕೆಸರಕೊಪ್ಪ 3) ಮದಭಾವಿ 4) ಢವಳೇಶ್ವರ 
ಬಾಗಲಕೋಟೆ 5) ನಂದಗಾವ 6) ಬೆಳಗಲಿ 7) ನಾಗರಾಳ 8) ಮಳಲಿ 9) ಮುಗಳಖೋಡ 
10) ಸೋರಗಾಂವ 11 ಕುಳಲಿ 12) ಶಿರೋಳ 13) ಮಂಟೂರ 
14) ಮಳ್ಳಿಗೇರಿ 15) ಹಲಗಲಿ 
8 | ಶ್ರೀ ಪ್ರಕಾಶ ಗೋಪು ರಜಪೂತ ಮುಧೋಳ ತಾಲ್ಲೂಕು 7760265920 





ಕೆಎಎಸ್‌ ಹೆಚ್ಚುವರಿ ವಿಶೇಷ 
ಭೂಸ್ವಾಧೀನಾಧಿಕಾರಿಗಳು 
ಕೃಮೇ.ಯೋ. ಬಾಗಲಕೋಟೆ 





16) ಮಾಚಕನೂರ 17) ವಜ್ರಮಟ್ಟಿ 18) ಬರಗಿ 19) ಇಂಗಳಗಿ 

20) ಚಿಂಚಖಂಡಿ ಕೆ.ಡಿ 21) ಕಸಬಾಜಂಬಗಿ 22) ಹೆಬ್ಬಾಳ 23) ಬಂಟನೂರ 
24) ಲೋಕಾಪೂರ 25) ಲಕ್ಷಾನಟ್ಟ 26) ದಾದನಟ್ಟಿ 27) ಮೆಟಗುಡ್ಡ 

28) ಗುಲಗಾಲಜಂಬಗಿ 29) ಉತ್ತೂರ 30) ಒಂಟಿಗೋಡಿ 


























ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೧೫ ೧೩೩೫ 
ಕ್ರಮ | ಸೆಕ್ಟರ್‌ ಮ್ಯಾಜಿಸ್ಟೆಟ್‌ ಹೆಸರು ಮತ್ತು 
ಸಂ se ತಾಲ್ಲೂಕಿನ ಹೆಸರು ಹಾಗು ವಹಿಸಿಕೊಡಲಾದ ಗ್ರಾಮಪಂಚಾಯತಿ ವ್ಯಾಪ್ತಿ ಮತ್ತು ಹೆಸರು | ಮೊಬೈಲ್‌ ನಂ. 
NY. 
೧ 

9 |ಶ್ರೀ ಜಗದೀಶ ರೂಗಿ ಬೀಳಗಿ ತಾಲ್ಲೂಕು 9448142843 

ಭೂ ದಾಖಲೆಗಳ ಉಪ ನಿರ್ದೇಶಕರು | 1) ಅನಗವಾಡಿ 2) ಅರಕೇರಿ 3) ಚಿಕ್ಕಾಲಗುಂಡಿ 4) ಹೆರಕಲ್ಲ 

ಬಾಗಲಕೋಟೆ 5) ಹೊನ್ನಿಹಾಳ 6) ಕಂದಗಲ್ಲ 7) ಕುಂದರಗಿ 8) ಕಾತರಕಿ 9) ಸುನಗ 

10) ಬೂದಿಹಾಳ ಎಸ್‌ ಹೆಚ್‌ 1) ಜಾನಮಟ್ಟ 

10 | ಶ್ರೀ ಮಂಜುನಾಥ ಎಂ.ಎಲ್‌ ಕೆಎಎಸ್‌ | ಬೀಳಗಿ ತಾಲ್ಲೂಕು 9448892554 





ಪುನರ್‌ ವಸತಿ ಅಧಿಕಾರಿಗಳು 12) ಬಾಡಗಿ 13) ಗಲಗಲಿ 14) ಗಿರಿಸಾಗರ 
ಕೃಮೇ.ಯೋ. ಬೀಳಗಿ 





15) ಇನಾಂ ಹಂಚಿನಾಳ 
16) ಕೋಲೂರ 17) ಸಿದ್ದಾಪೂರ 18) ಸೊನ್ನ 19) ಯಡಹಳ್ಳಿ 20) ತೆಗ್ಗಿ 
21) ಕೊರ್ತಿ 22) ಹೆಗ್ಗೂರ 23) ಬಾಡಗಂಡಿ 24) ನಾಗರಾಳ 








P.R 426 
5.0.25 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಗೋವಿಂದಸ್ವಾಮಿ 


ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ. (ಕಾನೂನು ಮತ್ತು ಸುವ್ಯವಸ್ಥೆ) 


ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಹೆಚ್‌ಡಿ 107 ಎಸ್‌ಎಸ್‌ಟಿ 2015 ಬೆಂಗಳೂರು, ದಿನಾಂಕ: 26-05-2015. 


ಗ್ರಾಮ ಪಂಚಾಯತ್‌ ಚುನಾವಣೆ-2015ರ ಪ್ರಯುಕ್ತ ಮತದಾನದ ಸಮಯದಲ್ಲಿ ಮಾದರಿ ನೀತಿ ಸಂಹಿತೆಯನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸುವ 


ಸಲುವಾಗಿ ಹಾಗೂ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಿಕೊಂಡು ಬರುವ ಹಿತದೃಷ್ಟಿಯಿಂದ ಬಳ್ಳಾರಿ ಜಿಲ್ಲೆಯ ಗ್ರಾಮ ಪಂಚಾಯಿತಿ ಕ್ಷೇತ್ರಗಳಿಗೆ 
ಭಾರತೀಯ ದಂಡ ಪ್ರಕ್ರಿಯಾ ಸಂಹಿತೆ 1973 ( ಕೇಂದ್ರ ಕಾಯ್ದೆ ಸಂಖ್ಯೆ: 2/974)ರ ಕಲಂ 21ರಡಿಯಲ್ಲಿ ಅಧಿಕಾರವನ್ನು ಚಲಾಯಿಸಿ, ಈ ಕೆಳಕಂಡ 
ಪಟ್ಟಿಯ ಕಲಂ(2)ರಲ್ಲಿ ಸೂಚಿಸಿರುವ ಅಧಿಕಾರಿಗಳನ್ನು ಚುನಾವಣೆ ಪ್ರಕ್ರಿಯೆ ಮುಗಿಯವವರೆಗೆ ಅವರ ಹೆಸರಿನ ಮುಂದೆ ಸೂಚಿಸಿದ ಕ್ಷೇತ್ರದ ವ್ಯಾಪ್ತಿಗೆ ವಿಶೇಷ 
ಕಾರ್ಯನಿರ್ವಾಹಕ ದಂಡಾಧಿಕಾರಿಗಳನ್ನಾಗಿ (5601018! 11801511819) ಕಲ೦(3)ರಲ್ಲಿ ನಮೂದಿಸಿರುವ ಕ್ಷೇತ್ರ ವ್ಯಾಪ್ತಿಗೆ ಒಳಪಟ್ಟು ನೇಮಿಸಿದೆ. 

















ಸಮ ತ ಚ ಚನ ಪಾಡ ಕಾರ್ಯವ್ಯಾಪ್ತಿ ಪ್ರದೇಶ 

ಸಂ. ಶ್ರೀ/ಶ್ರೀಯುತ ಕ್‌ 

1 ಅಂಥೋನಿ 
ಶಿಕ್ಷಣಾಧಿಕಾರಿಗಳು ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬಳ್ಳಾರಿ, 

2 | ರಮೇಶ್‌ 
ಆಯುಕ್ತರು, ಮಹಾನಗರಪಾಲಿಕೆ ಬಳ್ಳಾರಿ ಸ್ಸಾರಿ ತಾ 

3 | ಶ್ರೀ ಚಂದಶೇಖರ ಬಲಿ 
ಕಾರ್ಮಿಕ ಅಧಿಕಾರಿಗಳು 1, ಬಳ್ಳಾರಿ, 

4 | ಶಂಕರರೆಡ್ಡಿ 


ಸಹಾಯಕ ನಿರ್ದೇಶಕರು, ಟೌನ್‌ ಪ್ಲಾನಿಂಗ್‌, ಬಳ್ಳಾರಿ. 





ಪಿ.ಜಿ. ಚಿಂದಾನಂದಪ್ಪ, 


ಉಪ ನಿರ್ದೇಶಕರು, ತೋಟಗಾರಿಕೆ ಇಲಾಖೆ, ಬಳ್ಳಾರಿ. 


ಸಿರುಗುಪ್ಪ ತಾಲ್ಲೂಕು 





ಅರಿಫ್‌ ಉದ್ದೀನ್‌, 
ಉಪ ಆಯುಕ್ತರು, ಮಹಾನಗರಪಾಲಿಕೆ, ಬಳ್ಳಾರಿ 





ಶ್ರೀ ಕೆ. ರವಿ 


ಉಪ ನಿರ್ದೇಶಕರು, ಕಾಗ್ರ (ಕೈಗಾರಿಕಾ ವಿಭಾಗ) ಜಿಲ್ಲಾ ಪಂಚಾಯಿತಿ, ಬಳ್ಳಾರಿ 


ಸಂಡೂರು ತಾಲ್ಲೂಕು 





ಹಟ್ಟಿಪ 


ಜಿಲ್ಲಾ ಉದ್ಯೋಗ, ಅಧಿಕಾರಿಗಳು, ಬಳ್ಳಾರಿ 





ದಿನೇಶ್‌ ಕುಮಾರ್‌ ಕಳ್ಳೇರ, 
ಮೀನುಗಾರಿಕೆ ಹಿರಿಯ ಸಹಾಯಕ ನಿರ್ದೇಶಕರು, ಮೀನುಗಾರಿಕೆ ಇಲಾಖೆ, ಬಳ್ಳಾರಿ 


ಹೊಸಪೇಟೆ ತಾಲ್ಲೂಕು 





10 








ಎಲ್‌. ಲೋಕೇಶ್‌ 
ಜಂಟಿ ನಿರ್ದೇಶಕರು, ಡಿಐಸಿ, ಬಳ್ಳಾರಿ 


ಹಗರಿಬೊಮ್ಮನಹಳ್ಳಿ ತಾಲ್ಲೂಕು 














೧೩೩೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೧೫ ಭಾಗ ೪ಎ 








ಕ್ರಮ ಅಧಿಕಾರಿ ಹೆಸರು ಮತ್ತು ಹುದ್ದೆ 
ಸಂ. ಶ್ರೀ/ಶ್ರೀಯುತ 





11 | ಸೋಮಶೇಖರ್‌ ಬಿ 

ಉಪ ನಿರ್ದೇಶಕರು ಡಿಐಸಿ, ಬಳ್ಳಾರಿ 
12 | ಬಿ. ಶ್ರೀಧರ್‌ ನಾಯಕ 

ಜಂಟಿ ನಿರ್ದೇಶಕರು, ಹ್ಯಾಡಲೂಮ್‌ ಮತ್ತು ಟೆಕ್ಸ್‌ಟೈಲ್ಸ್‌ ಬಳ್ಳಾರಿ ಹಡಗಲಿ ತಾಲ್ಲೂಕು 
13 | ಮಧುಸುಧನ್‌ 

ಉಪ ನಿರ್ದೇಶಕರು 

ಆಹಾರ ಮತ್ತು ನಾಗರೀಕ ಸರಬರಾಜು ಇಲಾಖೆ, ಬಳ್ಳಾರಿ 
14 | ಎನ್‌. ರಾಜಪ್ಪ 











ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿಗಳು, ಬಳ್ಳಾರಿ 





15 ಸಿ. ಪೋಲಯ್ಯ 


ಕೂಡ್ಲಿಗಿ ತಾಲ್ಲೂಕು 
ಜಿಲ್ಲಾ ಪರಿಶಿಷ್ಟ ಪಂಗಡಗಳ ಕಲ್ಯಾಣಾಧಿಕಾರಿಗಳು (ಎಸ್‌ಟಿ) ಬಳ್ಳಾರಿ 4 





16 ಬಿ.ಎಸ್‌. ಕಲದಗಿ 














ಉಪ ನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಾಧಿಕಾರಿಗಳು, ಬಳ್ಳಾರಿ 





ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
P.R 427 ಗೋವಿಂದಸ್ವಾಮಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ. (ಕಾನೂನು ಮತ್ತು ಸುವ್ಯವಸ್ಥೆ) 


5.0.25 


ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಇ 12 ಪಿಎಂಎಸ್‌ 2015, ಬೆಂಗಳೂರು, ದಿನಾಂಕ : 14-07-2015. 
1872ರ ಭಾರತೀಯ ಕ್ರಿಶ್ಚಿಯನ್‌ ವಿವಾಹ ಕಾಯಿದೆಯ ಕಲಂ 7 (ಕೇಂದ್ರ ಕಾಯ್ದೆ 70) ರನ್ವಯ ಪ್ರದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ 
ಶ್ರೀಮತಿ ಆಗ್ನೇಸ್‌ ಪೀಟರ್‌ 0/0 ಎನ್‌.ಎಸ್‌. ಪೀಟರ್‌, ನ್ಯಾಯವಾದಿಗಳು, ಬೈಂದೂರು, ಕುಂದಾಪುರ ತಾ| ಉಡುಪಿ ಜಿಲ್ಲೆ, ಉಡುಪಿ ಇವರನ್ನು ಕ್ರಿಶ್ಚಿಯನ್‌ 
೦ಪ್ರದಾಯದ ಪ್ರಕಾರ ವಿವಾಹ ನೋಂದಣಿ ಉದ್ದೇಶಕ್ಕಾಗಿ ಉಡುಪಿ ಜಿಲ್ಲೆಗೆ ಸೀಮಿತಗೊಳಿಸಿ ಮೇಲಿನ ಕಾಯಿದೆಯಡಿಯಲ್ಲಿ ಸೂಚಿಸಿರುವ ಷರತ್ತಿಗೊಳಪಟ್ಟು 
ಶ್ರಿಯನ್‌ ಜನಾಂಗದ ವಿವಾಹ ನೋಂದಣಾಧಿಕಾರಿಯನ್ನಾಗಿ ಕಾರ್ಯನಿರ್ವಹಿಸಲು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 


ಯ 
ನೇಮಿಸಿದೆ. 


(do 2 


ಸದರಿ ಕಾಯ್ದೆಯಡಿ ಪ್ರದತ್ತವಾಗಿರುವಂತೆ ಅರ್ಜಿದಾರನು ತಾವು ನೆರವೇರಿಸುವ ಪ್ರತಿ ವಿವಾಹದ ವಿವರಗಳನ್ನು ಕಡ್ಡಾಯವಾಗಿ ನೋಂದಣಿ 
ಮಹಾಪರಿವೀಕ್ಷಕರು ಹಾಗೂ ಮುದ್ರಾಂಕಗಳ ಆಯುಕ್ತರು, ಕರ್ನಾಟಕ, ಬೆಂಗಳೂರು (Inspector General of Registration and Commissioner for 
Stamps in Karnataka, Bengaluru) ಇವರಿಗೆ ಕಳುಹಿಸತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
P.R. 490 ಪ್ರಕಾಶ್‌ ವೈ.ಕೆ. 
50-25 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ರಹದಾರಿ ಮತ್ತು ವಿದೇಶಿಯರು). 
ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 

ಸಂಖ್ಯೆ: ಒಇ 474 ಪಿಎಂಎಸ್‌ 2014, ಬೆಂಗಳೂರು, ದಿನಾಂಕ : 16-07-2015. 
1872ರ ಭಾರತೀಯ ಕ್ರಿಶ್ಚಿಯನ್‌ ವಿವಾಹ ಕಾಯಿದೆಯ ಕಲಂ 7 (ಕೇಂದ್ರ ಕಾಯ್ದೆ 70) ರನ್ವಯ ಪ್ರದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ 
ಶ್ರೀ ಮರ್ವಿನ್‌ ಜೋನ್ಸನ್‌ ಲೋಬೋ, ನ್ಯಾಯವಾದಿಗಳು, ಕೊಪ್ಪಳ ಮನೆ, ಹೊಸಬೆಟ್ಟು ಅಂಚೆ ಮತ್ತು ಗ್ರಾಮ, ಮಂಗಳೂರು ತಾ। ದಕ್ಷಿಣ ಕನ್ನಡ ಜಿಲ್ಲೆ-ಇವರನ್ನು 
ಕ್ರಿಶ್ಚಿಯನ್‌ ಸಂಪ್ರದಾಯದ ಪ್ರಕಾರ ವಿವಾಹ ನೋಂದಣಿ ಉದ್ದೇಶಕ್ಕಾಗಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಸೀಮಿತಗೊಳಿಸಿ ಮೇಲಿನ ಕಾಯಿದೆಯಡಿಯಲ್ಲಿ ಸೂಚಿಸಿರುವ 


ಷರತ್ತಿಗೊಳಪಟ್ಟು ಕ್ರಿಶ್ಚಿಯನ್‌ ಜನಾಂಗದ ವಿವಾಹ ನೋಂದಣಾಧಿಕಾರಿಯನ್ನಾಗಿ ಕಾರ್ಯನಿರ್ವಹಿಸಲು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ನೇಮಿಸಿದೆ. 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೧೫ ೧೩೩೭ 





ಸದರಿ ಕಾಯ್ದೆಯಡಿ ಪ್ರದತ್ತವಾಗಿರುವಂತೆ ಅರ್ಜಿದಾರನು ತಾವು ನೆರವೇರಿಸುವ ಪ್ರತಿ ವಿವಾಹದ ವಿವರಗಳನ್ನು ಕಡ್ಡಾಯವಾಗಿ ನೋಂದಣಿ 
ಮಹಾಪರಿವೀಕ್ಷಕರು ಹಾಗೂ ಮುದ್ರಾಂಕಗಳ ಆಯುಕ್ತರು, ಕರ್ನಾಟಕ, ಬೆಂಗಳೂರು (Inspector General of Registration and Commissioner for 
Stamps in Karnataka, Bengaluru) ಇವರಿಗೆ ಕಳುಹಿಸತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
P.R. 491 ಪ್ರಕಾಶ್‌ ವೈ.ಕೆ. 
50-25 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ರಹದಾರಿ ಮತ್ತು ವಿದೇಶಿಯರು). 


ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಮತ್ತು ಸಬಲೀಕರಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಮಮಇ 51 ಮಭಾಬ 2015, ಬೆಂಗಳೂರು, ದಿನಾಂಕ : 12-06-2015. 
ಬಾಲನ್ಯಾಯ (ಮಕ್ಕಳ ಪಾಲನೆ ಮತ್ತು ಪೋಷಣೆ) ಕಾಯ್ದೆ 2000 ಮತ್ತು ತಿದ್ದುಪಡಿ ಕಾಯ್ದೆ 2006, ಹಾಗೂ ಬಾಲನ್ಯಾಯ (ಮಕ್ಕಳ ಪಾಲನೆ 
ಮತ್ತು ಪೋಷಣೆ) ಕರ್ನಾಟಕ ನಿಯಮಗಳು 2010ರ ನಿಯಮ 22(1)ರನ್ನಯ ಚಾಮರಾಜನಗರ ಜಿಲ್ಲೆಯ ಮಕ್ಕಳ ಕಲ್ಯಾಣ ಸಮಿತಿಗೆ 
ಶ್ರೀ ಲೋಕೇಶ್‌ ಹೆಚ್‌.ಎನ್‌. ಇವರನ್ನು ಸದಸ್ಯರನ್ನಾಗಿ ನೇಮಿಸಲಾಗಿತ್ತು. ಇವರು ವೈಯಕ್ತಿಕ ಕಾರಣಗಳಿಂದ ರಾಜೀನಾಮೆ ನೀಡಿದ್ದು, ಸದರಿಯವರ 
ರಾಜೀನಾಮೆಯಿಂದ ತೆರವಾದ ಸ್ಥಾನಕ್ಕೆ ಶ್ರೀ ಶ್ರೀಕಂಠಮೂರ್ತಿ ಬಿ.ಎಂ. ಶಿವನೆಲೆ, ಮಾರುತಿ ಲೇಔಟ್‌, ಫಾರೆಸ್ಟ್‌ ಹತ್ತಿರ, ಕೆ.ಹೆಚ್‌.ಬಿ. ಕಾಲೋನಿ, 
ಚಾಮರಾಜನಗರ ಇವರನ್ನು ಮಕ್ಕಳ ಕಲ್ಯಾಣ ಸಮಿತಿ, ಚಾಮರಾಜನಗರ ಇಲ್ಲಿಗೆ ಸದಸ್ಯರಾಗಿ ನೇಮಕಾತಿ ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
P.R. 492 ಸರಸಾ 
50-300 ಸರ್ಕಾರದ ಅಧೀನ ಕಾರ್ಯದರ್ಶಿ-1, 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು 
ಹಿರಿಯ ನಾಗರಿಕರ ಮತ್ತು ಸಬಲೀಕರಣ ಇಲಾಖೆ. 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಮತ್ತು ಸಬಲೀಕರಣ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ : ಮಮಇ 42 ಮಭಾಬ 2015, ಬೆಂಗಳೂರು, ದಿನಾಂಕ : 26-05-2015. 
ಬಾಲನ್ಯಾಯ (ಮಕ್ಕಳ ಪಾಲನೆ ಮತ್ತು ಪೋಷಣೆ) ಕಾಯ್ದೆ 2000 ಮತ್ತು ತಿದ್ದುಪಡಿ ಕಾಯ್ದೆ 2006, ಹಾಗೂ ಬಾಲನ್ಯಾಯ (ಮಕ್ಕಳ ಪಾಲನೆ 
ಮತ್ತು ಪೋಷಣೆ) ಕರ್ನಾಟಕ ನಿಯಮಗಳು 2010ರ ನಿಯಮ 22(1)ರನ್ವಯ ಹಾಸನ ಜಿಲ್ಲೆಯ ಮಕ್ಕಳ ಕಲ್ಯಾಣ ಸಮಿತಿಗೆ ಶ್ರೀ ಫಾದರ್‌ ಫೆಲಿಕ್ಸ್‌ 
ತೋಮಸ್‌ ರೂಜಾರಿಯೋ ಇವರ ರಾಜೀನಾಮೆಯಿಂದ ತೆರವಾದ ಸ್ಥಾನಕ್ಕೆ ಶ್ರೀಮತಿ ಉಮಾ ಎಂ.ಎ.ಎಲ್‌. ಮೈಲ್ನಹಳ್ಳಿ, ಮದ್ದ ಪೋಸ್ಟ್‌ ಮತ್ತು ಹೋಬಳಿ, 
ಹಾಸನ ತಾಲ್ಲೂಕು ಮತ್ತು ಜಿಲ್ಲೆ ಇವರನ್ನು ಮಕ್ಕಳ ಕಲ್ಯಾಣ ಸಮಿತಿ, ಹಾಸನ ಇಲ್ಲಿಗೆ ನೇಮಕಾತಿ ಮಾಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
P.R. 493 ಗೋಪಾಲ್‌ 
SC-300 ಸರ್ಕಾರದ ಉಪ ಕಾರ್ಯದರ್ಶಿ, 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು 
ಹಿರಿಯ ನಾಗರಿಕರ ಮತ್ತು ಸಬಲೀಕರಣ ಇಲಾಖೆ. 


REVENUE SECRETARIAT 
NOTIFICATION 
No. RD 66 BHUDAPU 2012, Bengaluru, Date: 13-07-2015 


In exercise of the powers conferred under Section 4 of the Karnataka Land Revenue Act, 1964 (Karnataka Act 12 of 1964), 
the Government of Karnataka proposes to issue a notification to alter the limits of Uppinangadi and Kadaba Hoblis with their villages as 
specified in the schedule | and ll. 


Now, therefore, in exercise of the powers conferred by section 6 of the Karnataka Land Revenue Act, 1964 notice is hereby 
given for the information of all the persons likely to be affected thereby that the proposal will be taken into consideration on or after a 
period of thirty days from the date of publication of the notification in the official Gazette. 


Any objection or suggestion which may be received by the State Government from any person with respect to the said draft 
before the date specified above will be considered by the State Government. Objections or suggestions may be addressed to the 
Deputy Commissioner, Dakshina Kannada District, Mangaluru. 


೧೩೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೧೫ ಭಾಗ ೪ಎ 






































SCHEDULE- 
The village specified in Column (3) shall be excluded from the limits of the Hobli specified in Column (1), namely:- 
Name of the Hobli Name of Village Accountant Circle Name of Village to be excluded 
(1) (2) (3) 
Uppinangadi Shiradi Siribagilu 
SCHEDULE-lI 
The village specified in Column (3) shall be included from the limits of the Hobli in column (1) below, namely:- 
Name of the Hobli Name of Village Accountant Circle Name of Village to be included 
(1) (2) (3) 
Kadaba Kombaru Siribagilu 

















The proposal specified above shall come into effect from such date as the State Government may specify by the Notification 
proposed to be issued under Section 4 of the Karnataka Land Revenue Act, 1964 (Karnataka Act No.12 of 1964). 


BY ORDER AND IN THE NAME OF THE GOVERNOR OF KARNATAKA 


K. NIRANJANA MURTHY 


Under Secretary to Government (1/0) 


P.R. 494 


50-50 
Revenue Department (55೬೧). 


ಕಂದಾಯ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ : ಕಂಇ 61 ಎಲ್‌ಆರ್‌ಎ 2015, ಬೆಂಗಳೂರು, ದಿನಾಂಕ : 01-04-2015. 
ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ, 1961ರ ಕಲಂ 48ರ ಉಪ ಕಲಂ (1) ರಿಂದ (3)ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ 
ಹೊಳೆನರಸಿಪುರ ತಾಲ್ಲೂಕು ಭೂ ನ್ಯಾಯ ಮಂಡಳಿಗೆ ಈ ಹಿಂದೆ ಹೊರಡಿಸಲಾದ ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಕಂಇ 84 ಎಲ್‌ಆರ್‌ಎ 2014, 
ದಿನಾಂಕ : 18-10-2014ರಲ್ಲಿ ಶ್ರೀ ಮಂಜೇಗೌಡ, ಬೇಡಿಗನಹಳ್ಳಿ, ಹಳ್ಳಿ ಮೈಸೂರು ಹೋಬಳಿ, ಹೊಳೆನರಸೀಪುರ ತಾಲ್ಲೂಕು ಇವರನ್ನು ನೇಮಿಸಲಾಗಿತ್ತು 
ಇವರ ಬದಲಾಗಿ ಶ್ರೀ ಎಸ್‌.ಹೆಚ್‌. ಮೋಹನ್‌ ಕುಮಾರ್‌ ಬಿನ್‌, ಹನುಮೇಗೌಡ, ವಕೀಲರು, ಸೂರನಹಳ್ಳಿ ಹೊಳೆನರಸೀಪುರ (ಸಾಮಾನ್ಯ) ಹಾಗೂ ಶ್ರೀ ಶಿವಣ್ಣ, 
ಚಿಗಳ್ಳಿ, ಕಸಬಾ ಹೋಬಳಿ, ಹೊಳೆನರಸೀಪುರ ತಾಲ್ಲೂಕು ಇವರ ಬದಲಾಗಿ ಶ್ರೀ ಲಕ್ಕೂರು ಬಸವರಾಜ, ಮಾಜಿ ತಾಲ್ಲೂಕು ಪಂಚಾಯತ್‌ ಸದಸ್ಯರು, 


ಹೊಳೆನರಸೀಪುರ (ಮೀಸಲಾತಿ) ಇವರನ್ನು ಅಧಿಕಾರೇತರ ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಮಾರ್ಪಡು 


ಮಾಡಿ ನಾಮನಿರ್ದೇಶಿಸಿ ಆದೇಶಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಬಿ.ಎಂ. ದಾಕಾಯಣಮ 
ಬ ೬ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂ ಸುಧಾರಣೆ). 


P.R. 495 
50-15 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 36 ಸೇಉನ್ಯಾ 2015, ಬೆ೦ಗಳೂರು, ದಿನಾಂಕ : 23-05-2015. 


ಕರ್ನಾಟಕ ಉಚ್ಛ ನ್ಯಾಯಾಲಯದ ಅಧಿಸೂಚನೆ ಸಂಖ್ಯೆ : GOB(1)4(1/2015, ದಿನಾಂಕ : 02-05-2015 ಹಾಗೂ ಕರ್ನಾಟಕ ಉಚ್ಛ 
ನ್ಯಾಯಾಲಯದ ರಿಜಿಸ್ಟಾರ್‌ ಜನರಲ್‌ ರವರ ಪತ್ರ ಸಂಖ್ಯೆ : GOB()4(1/2015, ದಿನಾಂಕ : 02-05-2015 ರಲ್ಲಿ ವರ್ಗಾವಣೆ ಬಗ್ಗೆ ಪ್ರಸ್ತಾಪಿಸಿರುವಂತೆ, 
ಈ ಕೆಳಕಂಡ ಜಿಲ್ಲಾ ನ್ಯಾಯಾಧೀಶರುಗಳನ್ನು ಅವರ ಹೆಸರಿನ ಮುಂದೆ ಸೂಚಿಸಲಾಗಿರುವ ಹುದ್ದೆಯಲ್ಲಿ ದಿನಾಂಕ : 30-05-2015 ರಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಮರುಸ್ಥಳನಿಯುಕ್ತಿಗೊಳಿಸಿ ನೇಮಸಲಾಗಿದೆ. 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೧೫ 


೧೩೩೯ 








ಕ್ರಮ ಅಧಿಕಾರಿಯ ಹೆಸರು, ಪದನಾಮ ಮತ್ತು ಹಾಲಿ 
ಸಂಖ್ಯೆ ಕಾರ್ಯನಿರ್ವಹಿಸುತ್ತಿರುವ ನ್ಯಾಯಾಲಯ 


ಸ್ಥಳ ನಿಯುಕ್ತಗೊಳಿಸಲಾದ ನ್ಯಾಯಾಲಯ ಮತ್ತು ಪದನಾಮ 





1 ಶ್ರೀ ಆರ್‌.ಬಿ. ಧರ್ಮಗೌಡರ್‌, 


ಜನರಲ್‌, ಉಚ್ಛ ನ್ಯಾಯಾಲಯ ಪೀಠ, ಕಲ್ಬುರ್ಗಿ. 


ಜಿಲ್ಲಾ ನ್ಯಾಯಾಧೀಶರು, ಅನ್ಯಸೇವೆಯಲ್ಲಿ ಹೆಚ್ಚುವರಿ ರಿಜಿಸ್ಟಾರ್‌ 


ಪ್ರಧಾನ ನ್ಯಾಯಾಧೀಶರು, ಕೌಟುಂಬಿಕ ನ್ಯಾಯಾಲಯ, ಬೆಂಗಳೂರು 


ನಗರ (ಶ್ರೀ ಸೋಮರಾಜು ಇವರ ವರ್ಗಾವಣೆಯಿಂದ ತೆರವಾದ 
ಹುದ್ದೆಗೆ) ದಿನಾಂಕ 30-05-2015ರ ಪೂರ್ವಾಹ್ನದಿಂದ ಜಾರಿಗೆ 
ಬರುವಂತೆ 





2. ಶ್ರೀ ಹಳ್ಳಿ ಮೈಸೂರು ರಾಮಕೃಷ್ಣಯ್ಯ, ಶ್ರೀನಿವಾಸ್‌, 


3ನೇ ಹೆಚ್ಚುವರಿ ಜಿಲ್ಲಾ ಮತ್ತು 
ಬೆಳಗಾವಿ 


ನ್ಯಾಯಾಧೀಶರು, 


3ನೇ ಹೆಚ್ಚುವರಿ ಪ್ರಧಾನ ನ್ಯಾಯಾಧೀಶರು, ಕೌಟುಂಬಿಕ ನ್ಯಾಯಾಲಯ, 
ಬೆಂಗಳೂರು ನಗರ (ಶ್ರೀಮತಿ ಶ್ರೀದೇವಿ ಎಸ್‌. ಅಂಗಡಿ ಇವರ 
ತೆರವಾದ ಹುದ್ದೆಗೆ) ದಿನಾಂಕ 
30-05-2015ರ ಪೂರ್ವಾಹ್ನದಿಂದ ಜಾರಿಗೆ ಬರುವಂತೆ 


ವರ್ಗಾವಣೆಯಿಂದ 





3, ಶ್ರೀ ಎಸ್‌.ಕೆ. ವಂಟಿಗೋಡಿ, 


1ನೇ ಹೆಚ್ಚುವರಿ 
ನ್ಯಾಯಾಲಯ, ಮೈಸೂರು. 


ಪ್ರಧಾನ ನ್ಯಾಯಾಧೀಶರು, ಕೌಟುಂಬಿಕ 


ಪ್ರಧಾನ ನ್ಯಾಯಾಧೀಶರು, ಕೌಟುಂಬಿಕ ನ್ಯಾಯಾಲಯ, ಮೈಸೂರು. 
(ಖಾಲಿ ಹುದ್ದೆಗೆ) ದಿನಾಂಕ 30-05-2015ರ ಪೂರ್ವಾಹ್ನದಿಂದ 
ಜಾರಿಗೆ ಬರುವಂತೆ 





4. ಶ್ರೀಮತಿ ಎ.ಕೆ. ನವೀನ್‌ ಕುಮಾರಿ, 


2ನೇ ಹೆಚ್ಚುವರಿ ಜಿಲ್ಲಾ ಮತ್ತು 
ಚಿಕ್ಕಬಳ್ಳಾಪುರ ಈ ಹುದ್ದೆಯಲ್ಲಿ 


ಪ್ರಧಾನ ನ್ಯಾಯಾಧೀಶರು, ಕೌಟುಂಬಿಕ ನ್ಯಾಯಾಲಯ, ತುಮಕೂರು 
(ಶ್ರೀ ನಂದಿ ಕಂಬದ ಪಾಟೀಲ್‌ ವಾಮದೇವ ಇವರ 
ವಯೋನಿವೃತ್ತಿಯಿಂದ ದಿನಾಂಕ : 30-05-2015 ರಂದು ತೆರವಾಗುವ 





ನ್ಯಾಯಾಧೀಶರು, ಬೆಂಗಳೂರು ನಗರ 








RY ಇದ್ದುಕೊಂಡು 
ಎ (ವ್ರ ದ್‌ 
ಚಿಂತಾಮಣಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಹುದ್ದೆಗೆ) ದಿನಾಂಕ : 30-05-2015ರ ಅಪರಾಹ್ನ ಜಾರಿಗೆ ಬರುವಂತೆ 
5. | ಶ್ರೀಮತಿ ಉಷಾರಾಣಿ, 1ನೇ ಹೆಚ್ಚುವರಿ ಪ್ರಧಾನ ನ್ಯಾಯಾಧೀಶರು, ಕೌಟುಂಬಿಕ ನ್ಯಾಯಾಲಯ, 
ತ ಸ್‌ ಣೆಂತಿ 
ನೇ ಹೆಚ್ಚುವರಿ ಸಿಟಿ ಸಿವಿಲ್‌. ಮತ್ತು ಸೆಷನ್ಸ್‌ ಮೈಸೂರು (ಶ್ರೀ ಎಸ್‌.ಕೆ. ವಂಟಿಗೋಡಿ ಇವರ ವರ್ಗಾವಣೆಯಿಂದ 





ತೆರವಾದ ಹುದ್ದೆಗೆ) ದಿನಾಂಕ : 
ಜಾರಿಗೆ ಬರುವಂತೆ 


30-05-2015ರ ಪೂರ್ವಾಹ್ನದಿಂದ 








೧.೧, 497 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಡಾ. ಗೀತಾ ಎಲ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-3). 


PERSONNEL AND ADMINISTRATIVE REFORMS SECRETARIAT 


NOTIFICATION 


No. SiAaSuYi 40 SeVuNya 2015. Bengaluru, Dated : 09-06-2015. 


In exercise of the powers conferred under section 9 of the Code of Criminal Procedure, read with section 3 of the Prevention 
of Corruption Act, 1988 (Central Act 49 of 1988) and in accordance with Letter No: ೧.೦.೮. GOB (1)1/2015. dated 03-06-2015 and 
Notification No: GOB(1)1/2015. dated 03-06-2015 of the Registrar General, High Court of Karnataka, the Government of Karnataka 
hereby appoints, Sri. K.H. MALLAPPA, XLIll Additional City Civil and Sessions Judge, Bengaluru City, as the Presiding Officer of the 
Court of XLVII Additional City Civil and Sessions Judge, Bengaluru City (Vice Sri. Rachappa K. Talikoti transferred) with immediate 


effect and until further orders. The Court of XL VIl Additional City Civil and Sessions Judge, Bengaluru City is a Special Court for trial of 


CBI cases established under Prevention of Corruption Act. 


P.R. 498 


BY ORDER AND IN THE NAME OF THE GOVERNOR OF KARNATAKA 


Dr. Geetha L 
Under Secretary to Government, 


Department of Personnel and Administrative Reforms (Services-3). 





R.N.l. No. KARBIL/2001/47147 POSTAL REGN. No. RNP/KA/BGS/2202/2014-16 
Licensed to post without prepayment WPP No. 297 











೧೩೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೧೫ ಭಾಗ ೪ಎ 





ಕಾರ್ಮಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಾಇ 110 ಇಟಿಐ 2015 ಬೆಂಗಳೂರು, ದಿನಾಂಕ:03.06.2015 

ಸಂವಿಧಾನದ ಅನುಚ್ಛೇದ-371(ಜೆ) ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಹೈದ್ರಾಬಾದ್‌-ಕರ್ನಾಟಕ ಪ್ರದೇಶದ ಸ್ಥಳೀಯ ವ್ಯಕ್ತಿಗಳಿಗೆ ಅನ್ವಯಿಸುವಂತೆ 
ರಚಿಸಲಾದ ಸ್ಥಳೀಯ ವೃಂದದಲ್ಲಿ ಬರುವ ಉದ್ಯೋಗ ಮತ್ತು ತರಬೇತಿ ಇಲಾಖೆಯ ಜಂಟಿ ನಿರ್ದೇಶಕರು(ತರಬೇತಿ) ಹುದ್ದೆಗೆ ಪ್ರಾಚಾರ್ಯರು ದರ್ಜೆ-1/ 
ಉಪ ನಿರ್ದೇಶಕರು ವೃಂದದಿಂದ ಬಡ್ತಿ ಮೇರೆಗೆ ನೇಮಕಾತಿ ಪರಿಗಣಿಸುವ ಬಗ್ಗೆ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಡಿಪಿಎಆರ್‌ 06 ಪಿಎಲ್‌ಎಕ್‌ 2012, 
ದಿನಾಂಕ:6.11.2013 ರಲ್ಲಿ ಹೈದ್ರಾಬಾದ್‌ ಕರ್ನಾಟಕ ಪ್ರದೇಶದ ಸ್ಥಳೀಯ ವ್ಯಕ್ತಿಗಳಿಗೆ ಅನ್ವಯಿಸುವಂತೆ ಉದ್ಯೋಗದಲ್ಲಿ ಮೀಸಲಾತಿ ಪ್ರಮಾಣವನ್ನು 
ನಿಗಧಿಪಡಿಸಿ ಆದೇಶಿಸಲಾಗಿರುತ್ತದೆ. ಅದರಂತೆ, ಹೈದ್ರಾಬಾದ್‌ ಕರ್ನಾಟಕ ಪ್ರದೇಶಕ್ಕೆ ಸಂಬಂಧಿಸಿದಂತೆ ಸ್ಥಳೀಯ ವೃಂದಗಳನ್ನು ರಚಿಸುವ ಬಗ್ಗೆ ಸರ್ಕಾರದ 
ಅಧಿಸೂಚನೆ ಸಂಖ್ಯೆ: ಡಿಪಿಎಆರ್‌ 43 ಹೆಚ್‌ಕೆಸಿ 2013, ದಿನಾಂಕ:29.01.2014 ರಲ್ಲಿ ನಿಯಮಗಳನ್ನು ನಿಗಧಿಪಡಿಸಲಾಗಿದೆ. ಅಂತೆಯೇ ಸರ್ಕಾರದ 
ಅಧಿಸೂಚನೆ ಸಂಖ್ಯೆ: ಕಾಇ 34 ಇಟಿಐ 2014, ದಿನಾಂಕ:15.03.2014 ರಲ್ಲಿ ಉದ್ಯೋಗ ಮತ್ತು ತರಬೇತಿ ಇಲಾಖೆಯ ತರಬೇತಿ ವಿಭಾಗಕ್ಕೆ ಸಂಬಂಧಪಟ್ಟಂತೆ 
ಸ್ಥಳೀಯ ವೃಂದ ರಚನೆ ಆದೇಶಿಸಿದ್ದು, ಅದರನ್ವಯ ಇಲಾಖೆಯಲ್ಲಿ 1 ಜಂಟಿ ನಿರ್ದೇಶಕರು(ತರಬೇತಿ) ಹುದ್ದೆ ಮಂಜೂರಾಗಿರುತ್ತದೆ. ಪ್ರಕಟಿಸಿರುವ 
ನಿಯಮಾವಳಿಗಳಂತೆ ದಿನಾಂಕ:01.01.2013 ಕ್ಕೆ ಮೊದಲು ಸೇವಾ ಪುಸ್ತಕದಲ್ಲಿ ನಮೂದಿಸಿದಂತೆ ಹೈದ್ರಾಬಾದ್‌-ಕರ್ನಾಟಕ ಪ್ರದೇಶದ ವ್ಯಾಪ್ತಿಯಲ್ಲಿ ಸ್ವಂತ 
ಪಟ್ಟಣ ಹೊಂದಿರುವ ಎಲ್ಲಾ ಪತ್ರಾಂಕಿತ ಅಧಿಕಾರಿಗಳ ಪಟ್ಟಿಯನ್ನು ಅಧಿಕಾರಿಗಳ ಸೇವಾ ಪುಸ್ತಕದಲ್ಲಿರುವಂತೆ, ಹೈದ್ರಾಬಾದ್‌-ಕರ್ನಾಟಕ ಪ್ರದೇಶದ ಸ್ಥಳೀಯ 
ವೃಂದಕ್ಕೆ ಸೇರ್ಪಡೆಗೊಳ್ಳುವ ಬಗ್ಗೆ ಅಭಿಮತ ವ್ಯಕ್ತಪಡಿಸಿರುವ ಇಲಾಖೆಯ ಅಧಿಕಾರಿಗಳ ಪಟ್ಟಿಯನ್ನು ಪರಿಶೀಲಿಸಲಾಗಿದೆ. 

ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು, ಕಾರ್ಮಿಕ ಇಲಾಖೆ ಇವರ ಅಧ್ಯಕ್ಷತೆಯಲ್ಲಿ ದಿನಾ೦ಕ:29.05.2015 ರಂದು ಸಂವಿಧಾನದ 
ಅನುಚ್ಛೇದ - 371(ಜೆ) ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಹೈದ್ರಾಬಾದ್‌-ಕರ್ನಾಟಕ ಪ್ರದೇಶದ ಸ್ಥಳೀಯ ವೃಂದದ ಹುದ್ದೆಗಳನ್ನು ಭರ್ತಿ ಮಾಡುವ ಪ್ರಕ್ರಿಯೆಗೆ 
ಸಂಬಂಧಿಸಿದಂತೆ ಉದ್ಯೋಗ ಮತ್ತು ತರಬೇತಿ ಇಲಾಖೆಯಲ್ಲಿ ಖಾಲಿ ಇರುವ ಒಂದು ಜಂಟಿ ನಿರ್ದೇಶಕರ ಹುದ್ದೆಯನ್ನು ಪ್ರಾಚಾರ್ಯರು 
ದರ್ಜೆ-1/ಉಪ ನಿರ್ದೇಶಕರು(ತರಬೇತಿ) ವೃಂದದಿಂದ ಅರ್ಹ ಅಧಿಕಾರಿಗೆ ಮುಂಬಡ್ತಿ ನೀಡುವ ಕುರಿತು ನಡೆದ ಇಲಾಖಾ ಮುಂಬಡ್ತಿ ಸಮಿತಿ ಸಭೆಯು 
ಪರಿಶೀಲನೆ ನಡೆಸಿತು. 


ಇಲಾಖಾ ಮುಂಬಡ್ತಿ ಸಮಿತಿಯ ನಿರ್ಣಯದಂತೆ ಪದೋನ್ನತಿಗೆ ಅರ್ಹವೆಂದು ಪರಿಗಣಿಸಲಾಗಿರುವ ಶ್ರೀ ವೈಜಗೊಂಡ ರವರಿಗೆ 
ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಜಂಟಿ ನಿರ್ದೇಶಕರು (ತರಬೇತಿ), ವಿಭಾಗೀಯ ಕಚೇರಿ, ಗುಲ್ಬರ್ಗಾ ಹುದ್ದೆಗೆ ಜಂಟಿ 
ನಿರ್ದೇಶಕರ ವೇತನ ಶ್ರೇಣಿ ರೂ.40050 - 56550 ಗೆ ಪದೋನ್ನತಿ ನೀಡಿ ನೇಮಕ ಮಾಡಲಾಗಿದೆ. 


ಭಾಗ-2 
ಶ್ರೀ ಆರ್‌.ಡಿ.ಮೊಕಾಶಿ, ಜಂಟಿ ನಿರ್ದೇಶಕರು(ತರಬೇತಿ), ವಿಭಾಗೀಯ ಕಚೇರಿ, ಉದ್ಯೋಗ ಮತ್ತು ತರಬೇತಿ ಇಲಾಖೆ, ಗುಲಬರ್ಗಾ ಇವರನ್ನು 


ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಕೇಂದ್ರ ಕಚೇರಿಯಲ್ಲಿ ಖಾಲಿ ಇರುವ ಜಂಟಿ ನಿರ್ದೇಶಕರು(ತರಬೇತಿ)(ಆಡಳಿತ), 
ಬೆಂಗಳೂರು ಹುದ್ದೆಗೆ ವರ್ಗಾಯಿಸಿ ನೇಮಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ವಿ. ಪ್ರಕಾಶ್‌ 

ಪೀಠಾಧಿಕಾರಿ 
PR-510 ಕಾರ್ಮಿಕ ಇಲಾಖೆ 
50-50 (ಉದ್ಯೋಗ ಮತ್ತು ತರಬೇತಿ] 


ಕಾರ್ಮಿಕ ಸಚಿವಾಲಯ 
ಸೇರ್ಪಡೆ ಆದೇಶ 
ಸಂಖ್ಯೆ: ಕಾಂ 110 ಇಟಿಐ 2015 ಬೆಂಗಳೂರು, ದಿನಾಂಕ: 09.06.2015 


ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಕಾಇ 110 ಇಟಿಐ 2015, ದಿನಾಂಕ:03.06.2015 “ಮೂರನೇ ಕಂಡಿಕೆಯ 3ನೇ ಸಾಲಿನಲ್ಲಿ ಬರುವ 
“ಗುಲ್ಬರ್ಗಾ ಹುದ್ದೆ” ಮತ್ತು “ನೇಮಕ ಮಾಡಲಾಗಿದೆ” ಎಂಬುದರ ನಡುವೆ “ರೂ.40050-1050-45300-1200-52500-1350-56550 ವೇತನ 
ಶ್ರೇಣಿಯಲ್ಲಿ ಜಂಟಿ ನಿರ್ದೇಶಕರು (ತರಬೇತಿ), ವಿಭಾಗೀಯ ಕಚೇರಿ, ಗುಲ್ಬರ್ಗಾ ಹುದ್ದೆಗೆ “ಪದೋನ್ನತಿ ನೀಡಿ” ಎಂಬುದನ್ನು ಸೇರಿಸಿ ಓದಿಕೊಳ್ಳತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ವಿ. ಪ್ರಕಾಶ್‌ 

ಪೀಠಾಧಿಕಾರಿ 
PR-511 ಕಾರ್ಮಿಕ ಇಲಾಖೆ 
50-50 (ಉದ್ಯೋಗ ಮತ್ತು ತರಬೇತಿ] 





ಮುದ್ರಕರು ಹಾಗೂ ಪಕಾಶಕರು:- ಸ೦ಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು-59 


